KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ನವೆಂಬರ್‌ ೧೮, ೨೦೧೦ (ಕಾರ್ತೀಕ ೨೭ ಶಕ ವರ್ಷ ೧೯೩೨) ಸಂಚಿಕೆ ೪೫ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:12/02-03, ದಿನಾಂಕ:11/12ನೇ ಅಕ್ಟೋಬರ್‌, 2010 

ಬೆಂಗಳೂರು ನಗರ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಭಾಷ್‌ನಗರದ ವಿ.ಎಸ್‌.ಟಿ. ಕಾಲೋನಿ ಕೊಳಚೆ ಪ್ರದೇಶದ 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ಇರುವ ಮನೆಗಳು ಒತ್ತೊತ್ತಾಗಿದ್ದು ಜನರು ಸಾಮಾನ್ಯ ಸ್ಥಿತಿಯಲ್ಲಿ ವಾಸಿಸಲು ಅನಾನುಕೂಲ 
ಉಂಟಾಗಿದ್ದು, ಹಾಲಿ ಇರುವ ಗುಡಿಸಲುಗಳ ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದ 
ಕಾರಣ ಅನಾರೋಗ್ಯಕರ ವಾತಾವರಣ ಉಂಟಾಗಿರುವುದನ್ನು ಅಧಿಕಾರಿಗಳು ವರದಿ ಮಾಡಿರುತ್ತಾರೆ. ಈ ಪ್ರದೇಶವು ಜನಸಂದಣಿಯಿಂದ ಕೂಡಿದ್ದು, 
ಮಾಲಿನ್ಯ ಮತ್ತು ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾ೦ಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು ರವರು "ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 


(೧೨೪೧) 


೧೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 





ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೆಂಗಳೂರು ನಗರ, ಗಾಂಧಿನಗರ ವಿಧಾನಸಭಾ ಕ್ಷೇತದ ವ್ಯಾಪ್ತಿಯಲ್ಲಿ ಬರುವ, ಸುಭಾಷ್‌ನಗರದ ವಿ.ಎಸ್‌.ಟಿ. ಕಾಲೋನಿ ಕೊಳಚೆ ಪ್ರದೇಶದ 
ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 


















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ವಿ.ಎಸ್‌.ಟಿ. ಕಾಲೋನಿ ಕೊಳಚೆ | ಬಿ.ಬಿ.ಎಂ.ಪಿ. ಸಿ.ಟಿ.ಎಸ್‌. | 0-04.08 (ಖಾಸಗಿ ರಸ್ತೆ ರಸ್ತೆ ಚರಂಡಿ 

ಪ್ರದೇಶ, ಸುಭಾಷ್‌ನಗರ, ಬೆಂಗಳೂರು ನಂ.243 0-18.12  |ಮನೆಗಳು 

ನಗರ. ಒಟ್ಟು 0-23 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 412 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ 
ಅಧಿಸೂಚನೆ 
ನಂ.ಎಲ್‌ಎನ್‌ಡಿ.ಸಿಆರ್‌.9/2010-11, ದಿನಾಂಕ:19ನೇ ಆಗಸ್ಟ್‌, 2010 
ನಮೂನೆ-27 
ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ನಂದಿ ಹೋಬಳಿ, ತೌಡನಹಳ್ಳಿ ಗ್ರಾಮದ ಸ.ನಂ.78ರ ಪೈಕಿ 1-24 ಎಕರೆ ಜಮೀನನ್ನು ಉತ್ತಮ 
ಸಾಗುವಳಿಯಡಿ ಶ್ರೀ ಪಿ.ವಿ. ಮಂಜುನಾಥ್‌ ಬಿನ್‌ ಪಿ.ವಿ. ಕೃಷ್ಣಪ್ಪರವರಿಗೆ ಮ೦ಜೂರು ಮಾಡುವ ವಿಚಾರದಲ್ಲಿ ಸಾರ್ವಜನಿಕ 
ಹಕ್ಕನ್ನು ನಿವೃತ್ತಿಗೊಳಿಸಿ, ಸದರಿ ಶೀರ್ಷಿಕೆಯಿ೦ದ ತಗ್ಗಿಸಿ ಮು೦ದಿನ ಕ್ರಮ ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1) ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ: 
ಎಲ್‌ಎನ್‌ಡಿ.ಸಿಆರ್‌.63/2009-10, ದಿನಾ೦ಕ;25.03.2010. 
2) ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ. ಸಿಆರ್‌.119/2009-10, 
ದಿನಾಂಕ:25.08.2009. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ “ಖರಾಬ್‌” ಪ್ರದೇಶದ ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 
()ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ “ಖರಾಬ್‌” ಪ್ರದೇಶವು ಸದರಿ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ಸದರಿ “ಖರಾಬ್‌” ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು 
ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ “ಖರಾಬ್‌ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ 
ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು 
ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ 
ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅ೦ತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಮು ಮಾಡಲಾದ ಮೊಬಲಗು ಮತ್ತು 
ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ಷೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ; ಚಿಕ್ಕಬಳ್ಳಾಪುರ 
ತಾಲ್ಲೂಕು : ಚಿಕ್ಕಬಳ್ಳಾಪುರ 
ಹೋಬಳಿ : ನಂದಿ 


ಗ್ರಾಮ ತೌಡನಹಳ್ಳಿ 


ಡು 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೪೩ 





ಸರ್ವೆ ನಂಬರು 78ರ ಪೈಕಿ 1-24 ಎಕರೆ ಜಮೀನನ್ನು ಉತ್ತಮ ಸಾಗುವಳಿಯಡಿ ಶ್ರೀ ಪಿ.ವಿ. ಮ೦ಜುನಾಥ್‌ ಬಿನ್‌ ಪಿ.ವಿ. ಕೃಷ್ಣಪ್ಪರವರಿಗೆ 
ಇವರಿಗೆ ಮಂಜೂರು ಮಾಡುವ ಸಲುವಾಗಿ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ಚೆಕ್ಕುಬಂದಿ 
ಪೂರ್ವಕ್ಕೆ ; ಸ.ನಂ. 78ರ ಪೈಕಿ 
ಪಶ್ಚಿಮಕ್ಕೆ : ಸ.ನಂ.90 
ಉತ್ತರಕ್ಕೆ : ಸ.ನಂ. 91 
ದಕ್ಷಿಣಕ್ಕೆ ಲ ಸ.ನಂ.78ರ ಪೈಕಿ 
ಜಿಲ್ಲಾಧಿಕಾರಿ 
ಪಿ.ಆರ್‌. 304 ಚಿಕ್ಕಬಳ್ಳಾಪುರ ಜಿಲ್ಲೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ 
ಅಧಿಸೂಚನೆ 
ನಂ.ಎಲ್‌ಎನ್‌ಡಿ.ಸಿಆರ್‌.62/2009-10, ದಿನಾಂಕ:18ನೇ ಆಗಸ್ಟ್‌, 2010 
ನಮೂನೆ-27 


ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ಹಾರೋಬಂಡೆ ಗ್ರಾಮದ ಸ.ನಂ.53ರ ಪೈಕಿ 1-00 ಎಕರೆ ಜಮೀನನ್ನು 
ಚಿಕ್ಕಬಳ್ಳಾಪುರದ ಕಮ್ಮ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ವಿದ್ಯಾರ್ಥಿ ನಿಲಯ ಹಾಗೂ ಸಮುದಾಯ ಭವನ ನಿರ್ಮಾಣ ಮಾಡಲು 
ಮಂಜೂರು ಮಾಡುವ ವಿಚಾರದಲ್ಲಿ ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ, ಸದರಿ ಶೀರ್ಷಿಕೆಯಿ೦ದ ತಗ್ಗಿಸಿ, ಮುಂದಿನ ಕ್ರಮ 
ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1) ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ: 
ಎಲ್‌ಎನ್‌ಡಿ.ಸಿಆರ್‌.34/2009-10, ದಿನಾ೦ಕ;20.07.2009 ಮತ್ತು 18.06.2010, 
2) ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ. ಸಿಆರ್‌.3/09-10, ದಿನಾ೦ಕ:01.07.2009 & 
14.06.2010. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸೊತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ “ಸರ್ಕಾರಿ ಬಂಡೆ” ಪ್ರದೇಶದ ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 
()ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ “ಸರ್ಕಾರಿ ಬಂಡೆ” ಪ್ರದೇಶವು ಸದರಿ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು “ಸರ್ಕಾರಿ ಬಂಡೆ” ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು 
ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ “ಸರ್ಕಾರಿ ಬಂಡೆ” ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ 
ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು 
ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ 90 ದಿನಗಳೊಳಗಾಗಿ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ 


ಣಿ 


ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ಷೈಮುಗಳನ್ನು ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ಕ್ಯ ಚಿಕ್ಕಬಳ್ಳಾಪುರ 
ತಾಲ್ಲೂಕು : ಚಿಕ್ಕಬಳ್ಳಾಪುರ 
ಹೋಬಳಿ : ಕಸಬಾ 
ಗ್ರಾಮ ; ಹಾರೋಬಂಡೆ 


ಸರ್ವೆ ನಂಬರು 53ರ ಪೈಕಿ 100 ಎಕರೆ ಜಮೀನನ್ನು ಚಿಕ್ಕಬಳ್ಳಾಪುರದ ಕಮ್ಮ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ವಿದ್ಯಾರ್ಥಿ ನಿಲಯ ಹಾಗೂ 
ಸಮುದಾಯ ಭವನ ನಿರ್ಮಾಣ ಮಾಡಲು ಮಂಜೂರು ಮಾಡುವ ವಿಚಾರದಲ್ಲಿ ಸಾರ್ವಜನಿಕ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ದಂ 


ಚಿಕ್ಕುಬಂದಿ 
ಪೂರ್ವಕ್ಕೆ ಲ ರಸ್ತೆ 
ಪಶ್ಚಿಮಕ್ಕೆ ೫ ಸ.ನಂ.52 
ಉತ್ತರಕ್ಕೆ ಸ.ನಂ. 53ರ ಉಳಿಕೆ 
ದಕ್ಷಿಣಕ್ಕೆ ಕ ಸ.ನಂ.47 


ಪಿ.ಆರ್‌. 305 ಚಿಕ್ಕಬಳ್ಳಾಪುರ ಜಿಲ್ಲೆ. 


೧೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ 
ಅಧಿಸೂಚನೆ 
ನಂ.ಎಲ್‌ಎನ್‌ಡಿ.ಸಿಆರ್‌.89/2009-10, ದಿನಾಂಕ:19ನೇ ಆಗಸ್ಟ್‌, 2010 
ನಮೂನೆ-27 
ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ಜಡಲತಿಮ್ಮನಹಳ್ಳಿ ಗ್ರಾಮದ ಸ.ನಂ.7ರಲ್ಲಿ 19 ಗುಂಟೆ ಜಮೀನನ್ನು ಶ್ರೀ ಸತ್ಯಜ್ಞಾನ 
ಸಿದ್ಧಾಶ್ರಮ ಟ್ರಸ್ಟ್‌, (ರಿ) ಉತ್ತರ ಬಡಾವಣೆ, ಚಿಕ್ಕಬಳ್ಳಾಪುರ ರವರಿಗೆ ಮ೦ಜೂರು ಮಾಡುವ ವಿಚಾರದಲ್ಲಿ ಸಾರ್ವಜನಿಕ ಹಕ್ಕನ್ನು 
ನಿವೃತ್ತಿಗೊಳಿಸಿ, ಸದರಿ ಶೀರ್ಷಿಕೆಯಿ೦ದ ತಗ್ಗಿಸಿ, ಮು೦ದಿನ ಕ್ರಮ ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1) ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ: 
ಎಲ್‌ಎನ್‌ಡಿ.ಸಿಆರ್‌.46/2009-10, ದಿನಾ೦ಕ:08.09.2009. 
2) ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ. ಸಿಆರ್‌.163/07-08, ದಿನಾ೦ಕ:29.07.2009 
& 03.09.2009. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸೊತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ “ಖರಾಬು” ಪ್ರದೇಶದ ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 
(1ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ “ಖರಾಬು” ಪ್ರದೇಶವು ಸದರಿ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು “ಖರಾಬು” ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆ೦ದು ಉದ್ದೇಶಿಸಿ ಈ 
ಮೂಲಕ ಘೋಷಿಸುತ್ತದೆ. 
ಸದರಿ “ಖರಾಬು” ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ 
ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು 
ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ 90 ದಿನಗಳೊಳಗಾಗಿ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅ೦ತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಸ್ರೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ 
ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆ ಮತ್ತು ಕೈಮುಗಳನ್ನು ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ಕ ಚಿಕ್ಕಬಳ್ಳಾಪುರ 
ತಾಲ್ಲೂಕು : ಚಿಕ್ಕಬಳ್ಳಾಪುರ 
ಹೋಬಳಿ : ಕಸಬಾ 
ಗ್ರಾಮ : ಜಡಲತಿಮ್ಮನಹಳ್ಳಿ 


pu 


ನಿರ್ಮಾಣಕ್ಕಾಗಿ ಮಂಜೂರು ಮಾಡುವ ಸಲುವಾಗಿ ಸಾರ್ವಜನಿಕ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ಸರ್ವೆ ನಂಬರು 7ರ ಪೈಕಿ 0.19 ಗುಂಟೆ ಜಮೀನನ್ನು ಶ್ರೀ ಸತ್ಯಜ್ಞಾನ ಸಿದ್ಧಾಶ್ರಮ ಟ್ರಸ್ಟ್‌ (ರಿ) ಚಿಕ್ಕಬಳ್ಳಾಪುರ ರವರಿಗೆ ಆಶ್ರಮದ ಕಟ್ಟಡ 


ದಂ 


ಚಿಕ್ಕುಬಂದಿ 
ಪೂರ್ವಕ್ಕೆ ಸ.ನಂ.6 
ಪಶ್ಚಿಮಕ್ಕೆ ಸ.ನಂ.16 
ಉತ್ತರಕ್ಕೆ ರಸ್ತೆ 
ದಕ್ಷಿಣಕ್ಕೆ ಸ.ನಂ.8 
ಜಿಲ್ಲಾಧಿಕಾರಿ 
ಪಿ.ಆರ್‌. 311 ಚಿಕ್ಕಬಳ್ಳಾಪುರ ಜಿಲ್ಲೆ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ 
ಅಧಿಸೂಚನೆ 
ನಂ.ಎಲ್‌ಎನ್‌ಡಿ.ಸಿಆರ್‌.112/2008-09, ದಿನಾಂಕ:29ನೇ ಅಕ್ಟೋಬರ್‌, 2010 
ನಮೂನೆ-27 


ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ಮಂಡಿಕಲ್‌ ಹೋಬಳಿ, ಅರೂರು ಗ್ರಾಮದ ಸ.ನಂ.206 ಮತ್ತು 262 ರಲ್ಲಿ ಒಟ್ಟು 26-20 ಎಕರೆ 
ಜಮೀನನ್ನು ಜೀತವಿಮುಕ್ತರಿಗೆ ಮಂಜೂರು ಮಾಡುವ ವಿಚಾರದಲ್ಲಿ ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ, ಸದರಿ 
ಶೀರ್ಷಿಕೆಯಿಂದ ತಗ್ಗಿಸಿ ಮುಂದಿನ ಕ್ರಮ ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1) ಸರ್ಕಾರದ ಪತ್ರ ಸಂಖ್ಯೆ: ಆರ್‌.ಡಿ.167.ಎಲ್‌ಜಿಕೆ.2008, ದಿನಾ೦ಕ:03.12.2009. 
2) ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ 
ಎಲ್‌ಎನ್‌ಡಿ.ಸಿಆರ್‌.73/2008-09, ದಿನಾ೦ಕ:03.09.2009. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೪೫ 





3) ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು ರವರ ವರದಿ ಸಂಖ್ಯೆ ಎಲ್‌ಎನ್‌ಡಿ. ಸಿಆರ್‌.89/2009-10, ದಿನಾ೦ಕ:01.09.2009 
ಮತ್ತು 24.05.2010. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸೊತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ “ಸರ್ಕಾರಿ ಖರಾಬು” ಪ್ರದೇಶದ ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 
()ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ “ಸರ್ಕಾರಿ ಖರಾಬು” ಪ್ರದೇಶವು ಸದರಿ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಸದರಿ “ಸರ್ಕಾರಿ ಖರಾಬು” ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು 
ಕೊನೆಗೊಳ್ಳತಕ್ಕದ್ದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ “ಸರ್ಕಾರಿ ಖರಾಬು” ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ 
ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು 
ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ 
ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅ೦ತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅ೦ತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ರೈಮು ಮಾಡಲಾದ ಮೊಬಲಗು ಮತ್ತು 
ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ಲೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ; ಚಿಕ್ಕಬಳ್ಳಾಪುರ 
ತಾಲ್ಲೂಕು : ಚಿಕ್ಕಬಳ್ಳಾಪುರ 
ಹೋಬಳಿ : ಮಂಡಿಕಲ್‌ 
ಗ್ರಾಮ : ಅರೂರು 


ಸರ್ವೆ ನಂಬರು 206 ಮತ್ತು 262ರ ಪೈಕಿ 26-20 ಎಕರೆ ಜಮೀನನ್ನು ಜೀತವಿಮುಕ್ತರಿಗೆ ಮಂಜೂರು ಮಾಡುವ ಸಲುವಾಗಿ 


ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ಚಿಕ್ಕುಬಂದಿ 

ಪೂರ್ವಕ್ಕೆ ಕ ರಾಷ್ಟೀಯ ಹೆದ್ದಾರಿ ನಂ.7 
ಪಶ್ಚಿಮಕ್ಕೆ ಕೆರೆ ಮತ್ತು ರಿ.ಸ.ನಂ.262 ರ ಉಳಿಕೆ 
ಉತ್ತರಕ್ಕೆ ಸ ರಿ.ಸ.ನಂ.262ರ ಉಳಿಕೆ 
ದಕಿಣಕ್ಕೆ : ಹಾಲಿ ರಸ್ತೆ 

ಬ ಸು fr) 

ಜಿಲ್ಲಾಧಿಕಾರಿ 
ಪಿ.ಆರ್‌. 423 ಚಿಕ್ಕಬಳ್ಳಾಪುರ ಜಿಲ್ಲೆ 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌(ಗು)/02/2005-06, ದಿನಾಂಕ:19ನೇ ಆಗಸ್ಟ್‌, 2010 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ:17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ 
ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ 
ನಿಯಮಿತ ರವರಿಗೆ ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ನೊಣವಿನಕೆರೆ ಗ್ರಾಮಗಳು:1) ಬುರುಡೆಘಟ್ಟ, 2) ಕರೀಕೆರೆ 
ತ್ರ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ರೂ.ಪೈ. ವಶಪಡಿಸಿಕೊಂಡ ದಿನಾಂಕ 
ಸಂ. 
1 2 3 4 5 6 
ಗ್ರಾಮ: 1. ಬುರುಡೆಘಟ್ಟ 
1, 6/3 ಖುಷ್ಟಿ 0-03 0-10 14.03.2002 
ಭಾಗಾಯ್ತು 0-02 0-22 14.03.2002 


















































































































































೧೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 
ತ್ರ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ರೂ.ಪೈ. ವಶಪಡಿಸಿಕೊಂಡ ದಿನಾಂಕ 
ಸಂ. 

1 2 3 4 5 6 
2. 6/2 ಖುಷ್ತಿ 0-02 0-06 14.03.2002 
3. 6/6 ಖುಷ್ತಿ 0-06 0-20 14.03.2002 
4. 8/4 ಭಾಗಾಯ್ತು 0-02 0-23 14.03.2002 
5. 14 ಖುಷ್ತಿ 0-15 0-30 14.03.2002 
6. 17 ಖುಷ್ತಿ 0-05 0-13 14.03.2002 
7. 20/ ಖುಷ್ತಿ 0-03 0-09 14.03.2002 
8. 35/1 ಖುಷ್ತಿ 0-14 0-40 14.03.2002 
9. 35/2 ಖುಷ್ತಿ 0-02 0-05 14.03.2002 
10, 40/1 ಖುಷ್ತಿ 0-37 1-20 14.03.2002 
Il. 40/2 ಖುಷ್ತಿ 0-05 0-15 14.03.2002 

ಭಾಗಾಯ್ತು 0-0 2-00 14.03.2002 
12. 41/1 ಖುಷ್ತಿ 0-05 0-15 14.03.2002 
13, 41/2 ಖುಷ್ತಿ 0-02 0-06 14.03.2002 
14. 41/3 ಖುಷ್ತಿ 0-04 0-10 14.03.2002 
15. 41/4 ಖುಷ್ತಿ 0-01 0-03 14.03.2002 
16. 41/5 ಖುಷ್ತಿ 0-01 0-03 14.03.2002 
17. 48 ಖುಷ್ತಿ 0-01 0-03 14.03.2002 
18, 72/2 ಖುಷ್ತಿ 0-02 0-06 14.03.2002 
19. 72/3 ಖುಷ್ತಿ 0-02 0-06 14.03.2002 
20. 75/ ಭಾಗಾಯ್ತು 0-02 0-25 14.03.2002 
21. 75/2ಸಿ ಭಾಗಾಯ್ತು 0-04 0-50 14.03.2002 
22. 144/1 ಖುಷ್ತಿ 0-15 0-40 14.03.2002 
23. 144/3ಎ ಖುಷ್ತಿ 0-01 0-03 14.03.2002 
24. 144/5ಎ ಖುಷ್ತಿ 0-02 0-06 14.03.2002 
25. 147/7 ಖುಷ್ತಿ 0-01 0-03 14.03.2002 
26. 148/1 ಖುಷ್ತಿ 0-26 0-90 14.03.2002 
27. 150/3 ಖುಷ್ತಿ 0-01 0-03 14.03.2002 
28. 152 ಖುಷ್ತಿ 0-03 0-09 14.03.2002 
29ಎ. 151/ ಖುಷ್ತಿ 0-02 0-06 14.03.2002 
29ಬಿ 151/3 ಖುಷ್ತಿ 0-03 0-09 14.03.2002 
30. 161/3 ಖುಷ್ತಿ 0-05 0-13 14.03.2002 
31: 162 ಖುಷ್ತಿ 0-06 0-18 14.03.2002 
32. 163/3ಎ ಖುಷ್ತಿ 0-10 0-50 14.03.2002 
33, 29 ಖುಷ್ತಿ 0-12 0-40 14.03.2002 
34. 28/ಎ ಖುಷ್ತಿ 0-10 0-30 14.03.2002 
35. 28/ಬಿ ಖುಷ್ತಿ 0-03 0-09 14.03.2002 
36. 31 ಖುಷ್ತಿ 0-21 0-84 14.03.2002 
37. 36 ಖುಷ್ಟಿ 0-23 0-86 14.03.2002 
38. 147/9ಬಿ ಖುಷ್ಟಿ 0-02 0-06 14.03.2002 











































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೪೭ 
ತ್ರ ಸ.ನಂ ತರಹೆ ವಿಸ್ತೀರ್ಣ ಆಕಾರ ರೂ.ಪೈ. ವಶಪಡಿಸಿಕೊಂಡ ದಿನಾಂಕ 
ಸಂ. 

1 2 3 4 5 6 
39. 147/9ಎ ಖುಷ್ತಿ 0-02 0-06 14.03.2002 
40. 147/7 ಖುಷ್ತಿ 0-02 0-06 14.03.2002 
4]. 147/6 ಖುಷ್ತಿ 0-02 0-06 14.03.2002 
42, 147/5 ಖುಷ್ತಿ 0-02 0-06 14.03.2002 
43. 147/4 ಖುಷ್ತಿ 0-01 0-03 14.03.2002 
44. 137/2ಎ ಖುಷ್ತಿ 0-06 0-18 14.03.2002 

137/2ಬಿ ಖುಷ್ತಿ 0-0 1/2 0-02 14.03.2002 

ಒಟ್ಟು 7-11 1/2 11-95 

ಗ್ರಾಮ: 2. ಕರೀಕೆರೆ 

45. 123/ಸಿ ಖುಷ್ತಿ 0-01 0-03 14.03.2002 
46. 117/2 ಖುಷ್ತಿ 0-05 0-15 14.03.2002 
47. 125/2 ಖುಷ್ತಿ 0-01 0-03 14.03.2002 
48. 124/2ಬಿ ಖುಷ್ತಿ 0-01 0-03 14.03.2002 
40, 124/ ಖುಷ್ತಿ 0-02 0-06 14.03.2002 
50. 122 ಖುಷ್ತಿ 0-09 0-27 14.03.2002 
51. 117/ ಖುಷ್ತಿ 0-02 0-06 14.03.2002 
52. 22 ಖುಷ್ತಿ 1-00 1-37 14.03.2002 
53. 27 ಖುಷ್ತಿ 0-21 0-60 14.03.2002 

ಒಟ್ಟು 2-02 2-60 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 333 ಹೇಮಾವತಿ ನಾಲಾವಲಯ, ತುಮಕೂರು. 


ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ಹಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 
ನಂ.ಎಲ್‌ಎಕ್ಯೂ.ಎಸ್‌.ಆರ್‌.1/2008-09, ದಿನಾಂಕ:23ನೇ ಸೆಪ್ಟೆಂಬರ್‌, 2010 
ಭೂ ಸ್ವಾಧೀನ ಅಧಿನಿಯಮ 1984ರ ಕಲಂ 16(2)ರ ಅನ್ವಯ ಅಧಿಸೂಚನೆ 

ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 ರನ್ವಯ ಕಲಂ 16ರ 
ಉಪಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕಂಗುವಳ್ಳಿ ಗ್ರಾಮದ 
ಸಮೀಪದ ಹಳ್ಳಕ್ಕೆ ಚೆಕ್‌ ಡ್ಯಾಂ ಕಂ ಬ್ಯಾರೇಜ್‌ ನಿರ್ಮಾಣದ ಉದ್ದೇಶಕ್ಕಾಗಿ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16ರ 
ಉಪಪ್ರಕರಣ (ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ 


ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ತೂಕು: ಹೊಸದುರ್ಗ ಹೋಬಳಿ: ಕಸಬ ಗ್ರಾಮ: ಮಳಲಿ 

ತ್ರ. ಸ.ನಂ. ಜಮೀನಿನ ತರಹೆಯ ವಿವರ ವಿಸ್ತೀರ್ಣ ವಶಪಡಿಸಿಕೊಂಡ 
ಸಂ. (ಎ-ಗುಂ) ದಿನಾಂಕ 

I. 198/113 ಬ್ಲಾಕ್‌ ಖುಷ್ತಿ 2-00 16.11.2009 
2. 198/116ಪ1 ಬ್ರಾಕ್‌ ಖುಷ್ತಿ 1-20 16.11.2009 
3. 198/116 ಬ್ಲಾಕ್‌ ಖುಷ್ತಿ 1-00 16.11.2009 

ಜುಮಾ — 4-20 








೧೧ 














ಪಿ.ಆರ್‌. 372 


ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ. 








೧೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 





ಕಂದಾಯ ಇಲಾಖೆ 
ಭೂಸ್ವಾಧೀನ ಕಾಯ್ದೆ ಕಲಂ 17(1)ರ ಅನ್ವಯ ಕಲಂ 6(1)ರ ಅಂತಿಮ ಘೋಷಣೆ 
ಕ್ರಮಾಂಕ: ಕಂಇ ಭೂಸ್ವಾ ॥ CR:40/2010-11, ದಿನಾಂಕ:12ನೇ ಆಗಸ್ಟ್‌, 2010 
ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಉಬ್ರಾಣಿ ಅಮೃತಾಪುರ ಏತ ನೀರಾವರಿ ಯೋಜನೆ ನಿರ್ಮಾಣದ ಸಲುವಾಗಿ ಅವಶ್ಯ ಬೇಕಾಗಿರುವುದರಿಂದ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಪತ್ರದ ಎಲ್‌ಎಕ್ಕೂ ಎಸಿಆರ್‌31/08-09 ದಿನಾ೦ಕ:3110.2008ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ ಹಾಗೂ ದಿನಾ೦ಕ:20.11.2008ರಂದು ರಾಜ್ಯಪತ್ರದಲ್ಲಿ 
ಪ್ರಕಟಿಸಲಾಗಿದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1) ಉಪ ಪ್ರಕರಣದಲ್ಲಿ ಸೂಚಿಸಿರುವ 
ನೋಟೀಸಿನ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿವಸಗಳ ಮುಕ್ತಾಯದ ನಂತರ ಸದರಿ ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸಿರುತ್ತಾರೆ. 
ಸದರಿ ಭೂಸ್ವಾಧೀನ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. ಸದರಿ ಭೂ ಸ್ವಾಧೀನ ಅಧಿನಿಯಮದ 
ಪ್ರಕಾರ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು 
ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ. ಮತ್ತು ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ 
ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
































ಅನುಸೂಚಿ 
ಜಿಲ್ಲೆ:ದಾವಣಗೆರೆ ತಾಲ್ತೂಕು:ಚನ್ನಗಿರಿ ಹೋಬಳಿ: ಉಬಾಣಿ ಗಾಮ:ಉಬಾಣಿ 
ಕ ಖಾತೆದಾರರ ಹೆಸರು ಯಣಭಾರ ಅನುಭವದಾರರ | ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ ಅತ್ಯಾದಿ 
ಸಂ. ಹಕ್ಕುಗಳು ಹೆಸರು ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮರ ಬಾವಿ | ಮನೆ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈ 
1 2 3 4 5 6 7 8 9 10 11 12 13 14 15 
1 ಮೀನಾಕ್ಷಮ್ಮ ಕೋಂ ಮಲ್ಲಪ್ಪ ಸ್ವಂತ 15 ತರಿ 14 21 12 16 0-03 0-07 ದ ದ ದ 
2 ಕೆ. ವೆಂಕಟಪ್ಪ ಬಿನ್‌ ಕರಿಯಪ್ಪ ಸ್ವಂತ 14/1 ತರಿ 13 15 12 14/2 0-23 0-74 — ದ — 
3 ಓಬಳಪ್ಪ ಬಿನ್‌ ರಂಗಣ್ಣ ಸ್ವಂತ 14/2 ತರಿ 13 15 14/1 14/3 — — — 
4 | ದಸ್ತಗೀರ್‌ ಸಾಬ್‌ ಬಿನ್‌ ಸ್ವಂತ 16/ ಖುಷ್ಕಿ 52 21 14,13 0-02 '/, | 0-07 ವ | ಹೆ 
ಮಸ್ತಾನ್‌ ಸಾಬ್‌ 
5 16/2 
5 ಅಬ್ದುಲ್‌ ರಹೀಂ ಶಬ್ಬೀರ್‌ ಸ್ವಂತ 16/2 ತರಿ 52 21 16/1 — — — — 
ಮಹಮದ್‌ ಯಾಸೂಫ್‌ 
ಬಿನ್‌ ಇಮಾಂಸಾಬ್‌ 































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೪೯ 
ಕ್ರ ಖಾತೆದಾರರ ಹೆಸರು ಯಣಭಾರ ಅನುಭವದಾರರ | ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ ಅತ್ಯಾದಿ 
ಸಂ. ಹಕ್ಕುಗಳು ಹೆಸರು ವಿವರ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮರ ಬಾವಿ | ಮನೆ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈ 
1 2 3 4 5 6 7 8 9 10 11 12 13 14 15 
6 1) ರುದ್ರಪ್ಪ ಬಿನ್‌ ಹೆಚ್‌.ಮಲ್ಲಪ್ಪ ಸ್ವಂತ 17/1 ಖುಷ್ಕಿ 52 21 17/2 0-02 0-06 ದ ದ — 
2) ಹನುಮಂತಪ್ಪ ಬಿನ್‌ ಗ 
ಹೆಚ್‌.ಮಲ್ಲಪ್ಪ 
17/ 
7 ಪೀರ್‌ ಸಾಬ್‌ ಬಿನ್‌ ಮಸ್ತಾನ್‌ ಸ್ವಂತ 17/2 ಖುಷ್ಕಿ 52 21 16 — ದ — — 
ಸಾಬ್‌ 
8 ಗಾರ್ಡ್‌ ಮಸ್ತಾನ್‌ ಸಾಬ್‌ ಬಿನ್‌ ಸ್ವಂತ 52/ ಖುಷ್ಕಿ 52/2 16,17 53 — 5 ಮಾವಿನ ದ — 
ಕೆರೆ ಇಮಾಮ್‌ಸಾಬ್‌ ಮರ 
9 ದಸ್ತಗಿರಿ ಸಾಬ್‌ ಬುಡೇನ್‌ ಸ್ವಂತ 52/2 ಖುಷ್ಕಿ 52/3 52/1 53 pe 0-15 0-30 3 ಮಾವಿನಮರ — — 
ಸಾಬ್‌ 2 ತೆಂಗಿನ ಮರ 
10 | ಮಸ್ತಾನ್‌ ಸಾಬ್‌ ಬಿನ್‌ ಸ್ವಂತ 52/3 ಖಷ್ಠಿ 52/4 52/2 53 ವ 4 ಮಾವಿನ 2 — 
ಬುಡೇನ್‌ ಸಾಬ್‌ ಮರ 
55/1,2,3,43 
1] ಟಿ. ಶೌಕತ್‌ ಸಾಬ್‌ ಬಿನ್‌ ಸ್ವಂತ 52/4 ಖುಷ್ಕಿ 55 52/3 54+ ದ ದ 2 ತೆಂಗಿನ ಮರ | - — 
ರೋಶನ್‌ ಸಾಬ್‌ ಗಾಮಠಾಣ 1 ಮಾವಿನಮರ 
12 | ಎ)ಓಬಳಣ್ಣ ಬಿನ್‌ ರಂಗಣ್ಣ ಸ್ವಂತ (55/4) | ಖುಷ್ಕಿ 56 52 54+ 55/1,2,3,43 | 0-24 'ಓ. |0.50 ಡ್‌ 3 3 
ಬಿ)ರಂಗಪ್ಪ ಬಿನ್‌ ಭೀಮಪ್ಪ 55/481 ಗಾಮಠಾಣ 0-02pk 
55/48 0-26% 
4 
13 ಎ)ಕರಿಯಪ್ಪ ಬಿನ್‌ ಕರೇಗೌಡ್ರು ಸ್ವಂತ (56) ಖುಷ್ಕಿ 33+79 55 ಊರು 38 0-15 0.32 — ದ — 
0-06 56ಪಿ 





















































೧೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 























ಕ್ರ ಖಾತೆದಾರರ ಹೆಸರು ಯಣಭಾರ ಅನುಭವದಾರರ | ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ ಇತ್ಯಾದಿ 
ಸಂ. ಹಕ್ಕುಗಳು ಹೆಸರು ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮರ ಬಾವಿ | ಮನೆ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈ 
1 2 3 4 5 6 7 8 9 10 11 12 13 14 15 
ಬಿ) ಅಬ್ದುಲ್‌ ಅಜೀಜ್‌ ಸಾಬ್‌ 56೩3 | ಖುಷ್ಕಿ — — — 
ಬಿನ್‌ ಮಹಮದ್‌ ಗೌಸ್‌ 
0-04 
ಸಿ) ಸುಶೀಲಮ್ಮ ಕೋಂ ಚಂದಪ್ಪ 56ಪಿ4 ಖುಷ್ಕಿ — ದ — 
14 | ರಾಮಪ್ಪ ಬಿನ್‌ ಮಲ್ಲಪ್ಪ 0-05 ಸ್ವಂತ 33 ಖಷ್ಠಿ 32/2 37 79 34 0-02 \/ | 0.07 ಹ ಈ ಜ್ರ 
34 
15 | ಚನ್ನಬಸಪ್ಪ ಬಿನ್‌ ಆರ್‌ ಆರ್‌ 32/ ಖಷ್ಠಿ ಕೆರೆ 33 | 34 0-05 ಓ 10.15 ಈ ಎ | 
ಹನುಮಂತಪ್ಪ 452 ಎಸ್‌ ಇ 
ಎಸ್‌ ದುರ್ಬಿ 
ಗೆರೆ 
2-15 





















































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಂ. ಶಿರೋಳ, ಐ.ಎ.ಎಸ್‌. 
ಪಿ.ಆರ್‌.420 ಆಯುಕ್ತರು, 
ಪುನರ್ವಸತಿ ಹಾಗೂ ಭೂ ಸ್ವಾಧೀನ ಕೃಮೇ.ಯೋ. 
ಮತ್ತು ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. 
ಕಂದಾಯ ಇಲಾಖೆ 
ಭೂಸ್ವಾಧೀನ ಕಾಯ್ದೆ ಕಲಂ 17(1)ರ ಅನ್ವಯ ಕಲಂ 6(1)ರ ಅಂತಿಮ ಘೋಷಣೆ 
ಕ್ರಮಾಂಕ: ಕಂಇ ಭೂಸ್ವಾ-1/ಸಿಆರ್‌-59/10-11, ದಿನಾಂಕ:19ನೇ ಅಕ್ಟೋಬರ್‌, 2010 
ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಹಿನ್ನೀರಿನ ಜಲಾಶಯದಲ್ಲಿ ಮುಳುಗಡೆ ಸಲುವಾಗಿ ಅವಶ್ಯ ಬೇಕಾಗಿರುವುದರಿಂದ 
ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಇವರ ಪತ್ರ ನಂ.ಎಲ್‌.ಎ.ಕ್ಯೂ/ಸಿಆರ್‌-06/07-08, ದಿನಾ೦ಕ:20.012009ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ ಹಾಗೂ ದಿನಾಂಕ:28.05.2009ರಂದು ರಾಜ್ಯಪತ್ರದಲ್ಲಿ 
ಪ್ರಕಟಿಸಲಾಗಿದೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೫೧ 





ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣ (1ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿವಸಗಳ ಮುಕ್ತಾಯದ ನಂತರ ಸದರಿ ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸಿರುತ್ತಾರೆ. 

ಸದರಿ ಭೂಸ್ವಾಧೀನ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. ಸದರಿ ಭೂ ಸ್ವಾಧೀನ ಅಧಿನಿಯಮದ 
ಪ್ರಕಾರ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು 
ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ. ಮತ್ತು ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೆಶಿಸಲಾಗಿದೆ. 
ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ಚಿಕ್ಕಮಗಳೂರು ತಾಲ್ಲೂಕು: ನರಸಿಂಹರಾಜಪುರ ಹೋಬಳಿ: ಕಸಬಾ ಗ್ರಾಮ: ಮುತ್ತಿನಕೊಪ್ಪ 
ಕ್ರ ಖಾತೆದಾರರ ಹೆಸರು ಯಣಭಾರ ಸ.ನಂ (ಅನುಭವದಾ| ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ 
ಸಂ. ಹಕ್ಕುಗಳು ರರ ಹೆಸರು ವಿವರ ಇತ್ಯಾದಿ 
ಸ.ನಂ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ|ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂಪೆ 
1 2 3 4 5 6 7 8 9 10 11 12 13 | 14 15 
1 ಬಿ.ಬಿ. ಸೋಮಣ್ಣ ಬಿನ್‌ ಎಸ್‌ ಬಿ ಎಂಕೆ 57/2ಎ ಸ್ವಂತ ತರಿ 57/2ಎ ರಸ್ತೆ 57/1 ಸ.ನಂ. 1-00 5-61 
ವೆಂಕಟೇಗೌಡ ಎಂ ಆರ್‌ 21/93- ಮುಳುಗಡೆ 197 
94 22/94-95 ಪದೇಶ 
2 ಬಿ.ಬಿ. ಸೋಮಣ್ಣ ಬಿನ್‌ ಎ೦ ಆರ್‌ 45/ 57/1 ಸ್ವಂತ ತರಿ 57/ ರಸ್ತೆ ಸ.ನಂ. 57/2ಎ 1-05 6-31 
ವೆಂಕಟೇಗೌಡ 94-95 ಮುಳುಗಡೆ 60 
25000/- ಆಧಾರ ಪದೇಶ 
3 ನಿ.ಎಸ್‌. ಶ್ರೀನಿವಾಸ ಬಿನ್‌ ಡಿಸಿ ಎ ಆರ್‌ ಬಿ 62/2 ಸ್ವಂತ ತರಿ 62/2 ರಲ್ಲಿ 62/ ಸ.ನಂ.60 61 3-00 15-15 
ಸಿದ್ದಪ್ಪಗೌಡ ಗೆ ಆಧಾರ ಉಳಿಕೆ 
ನಿ.ಎಸ್‌.ಮಂಜುನಾಥ ಬಿನ್‌ 43900/- ಪ್ರದೇಶ 
ಸಿದ್ಧಪ್ಪಗೌಡ 
ಬಿ.ಎಸ್‌. ಚ೦ದ್ರಪ್ಪ ಬಿನ್‌ 
ಸಿದ್ಧಪ್ಪಗೌಡ 
ಸಿ.ಎಸ್‌. ಜಯರಾಮ ಬಿನ್‌ 
ಸಿದ್ದಪ್ಪಗೌಡ 





















































೧೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 


ಖಾತೆದಾರರ ಹೆಸರು ಯಣಭಾರ ಸ.ನಂ (ಅನುಭವದಾ| ತರಹೆ 


ರರ ಹೆಸರು 


ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ 


ವಿವರ 


(೮೬ 


24 
೦ 


ಹಕ್ಕುಗಳು 


ಸ.ನಂ 


ಇತ್ಯಾದಿ 





ಉತ್ತರ 


ಸ.ನಂ 


ವಿಸೀರ್ಣ 
pr 


ಸ.ನಂ 


ಆಕಾರ 


ಮನೆ 


ಬಾವಿ 


ಮರ 





3 


11 


12 


13 


14 


15 





ಎಂ ಆರ್‌ 38/99- 
00 

ಎಸ್‌ ಬಿ ಎಂಕೆ 
45000/- ಆಧಾರ 


64/3 


ತರಿ 


66 


64/4 


0-35 


4-67 


120 ಅಡಿಕೆ 
ಮರ 

ತೆಂಗು 10 
ಹೊನ್ನಾಲು 1, 
ಮತ್ತಿ ಮರ2 





ಕೆ.ಎನ್‌. ಅಶೋಕ್‌ಕುಮಾರ 
ಬಿನ್‌ ಕೆ.ಜಿ. ನಾಗಪ್ಪ 


ಎಂ ಆರ್‌ 17/96- 
97 
ಎಸ್‌ ಬಿ ಎಂಕೆ 


64/4 


ತರಿ 


4] 


64/5 


64/3 


63 


4-67 





ಹೆಚ್‌. ಶ್ರೀಧರ್‌ ಐತಾಳ್‌ ಬಿನ್‌ 
ನರಸಿಂಹ ಐತಾಳ್‌ 


ಎಂ ಆರ್‌ 24/88- 
89ಎ೦ 49/99-00 
ಎಸ್‌ ಬಿ ಎಂ ಕೆ 


66 


ತರಿ 


40 


67 


69 


65 ಕೆರೆ 
ಮತ್ತು 64 


3-36 


20-67 


996 ಅಡಿಕೆ 
ಮರಗಳು 

1 ಮತ್ತಿ 

11 ತೆಂಗಿನ 
ಮರಗಳು 

1 ಬೀಟೆ 

3 ಸಾಗುವಾನಿ, 
2 ಹುಣಸೆಮರ 





ಶೃತಿನೀತಿ 


67 


66 


ತುಂಗಾನದಿ 


68 


64 


5-08 


4-22 


2680 ಅಡಿಕೆ 
ಮರ 
ಸಾಗುವಾನಿ 10, 
25 ತೆಂಗು 

















68 











71 ಮತ್ತು 


69 ಕೆರೆ 





ತುಂಗಾನದಿ 





72 





67 





9-34 





7-98 








4800 ಅಡಿಕೆ 
ಮರಗಳು 75 
ತೆಂಗಿನ 
ಮರಗಳು 

16 ಸಾಗುವಾಣಿ 
ಮರಗಳು 


























ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೫೩ 
ಕ್ರ ಖಾತೆದಾರರ ಹೆಸರು ಯಣಭಾರ ಸ.ನಂ (ಅನುಭವದಾ| ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ 
ಸಂ. ಹಕ್ಕುಗಳು ರರ ಹೆಸರು ವಿವರ ಇತ್ಯಾದಿ 

ಸ.ನಂ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ|ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈೈ 
1 2 3 4 5 6 7 8 9 10 11 12 13 | 14 15 
9 ಕೆ.ಸಿ. ಪುಟ್ಟಸ್ವಾಮಿ ಬಿನ್‌ 70 ಸ್ವಂತ ಖುಷ್ಕಿ 70 69 ಕೆರೆ 73 40 1-00 0-70 2120 ಅಡಿಕೆ 
ಚನ್ನಪ್ಪಗೌಡ ತರಿ 3-00 15-15 ಮರಗಳು, 
500 ವೆನಿಲಾ, 
12 ಸಾಗುವಾನಿ 
ಮರಗಳು, 
50ಜಾಯಿ 
ಕಾಯಿ ಮರ 
10 | ಸಿ.ಎಂ. ಹರಿಯಪ್ಪ ಬಿನ್‌ ಎ೦ ಆರ್‌ 16/87- 136 ಸ್ವಂತ ತರಿ 122, 137 139 135 2-13 13-80 
ಸಿ.ವಿ. ಮಂಜಪ್ಪಗೌಡ, 88 ಎಂಆರ್‌ 123 
ಸಿ.ವಿ.ಲಕ್ಷ್ಮಣ ಬಿನ್‌ 12/95-96 
ಸಿ.ವಿ. ಮಂಜಪ್ಪಗೌಡ ಎಸ್‌ ಬಿ ಎಂಕೆ 
21/95-96 ಪಿ 
ಎಲ್‌ ಎ ಆರ್‌ ಡಿ 
ಮುತ್ತಿನಕೊಪ್ಪ ಸಿ 
ಎಂ ಬ್ಯಾಂಕ್‌ 
30000/- 
40000/- 
1] ಸಿ.ಆರ್‌. ದಾಸಣ್ಣ ಬಿನ್‌ ಎಂ ಆರ್‌ 2/00- 137/1 ಸ್ವಂತ ತರಿ 137/2 130 139 130 0-39 5-72 
ರಾಮೇಗೌಡ 01 
ಎಸ್‌ ಬಿಎಂ ಗೆ 
ಆಧಾರ 




































































೧೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಯಣಭಾರ ಸ.ನಂ (ಅನುಭವದಾ| ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ 
ಸಂ. ಹಕ್ಕುಗಳು ರರ ಹೆಸರು ವಿವರ ಅತ್ಯಾದಿ 
ಸ.ನಂ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ|ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪ್ಪೆ 
1 2 3 4 5 6 7 8 9 10 11 12 13 | 14 15 
12 ಸಿ.ಆರ್‌. ದಾಸಣ್ಣ ಬಿನ್‌ ಸಿಂಡಿಕೇಟ್‌ ಬ್ಯಾಂಕ್‌ 137/2 ಸ್ವಂತ ತರಿ 137/3 137/1 139 130 0-28 % 4-18 
ರಾಮೇಗೌಡ, 30000,13000 0-20 2-93 
ಸಿ.ಆರ್‌. ಡಾಕಣ್ಣ ಬಿನ್‌ 30,000/- 0-16 % 2-41 
ರಾಮೇಗೌಡ, 
ಸಿ.ವಿ.ಮಂಜಪ್ಪಗೌಡ ಬಿನ್‌ 
ವೆಂಕಟೇಗೌಡ 
13 ಸಿ.ವಿ. ಕೃಷ್ಣಮೂರ್ತಿ ಬಿನ್‌ 137/3 ಸ್ವಂತ ತರಿ 136 137/2 139 130 1-14 7-92 
ಮಂಜಪ್ಪಗೌಡ, 0-17 2-49 
ಸಿ.ಎಂ.ಹರಿಯಪ್ಪ, 
ಬಿನ್‌ ಮಂಜಪಗೌಡ 
14 ಲೋಕೇಶ್‌ ಬಿನ್‌ ವೆಂಕಟೇಗೌಡ 139/1 ಸ್ವಂತ ಖುಷ್ಕಿ 139/ರಲ್ಲಿ ತುಂಗಾ ನದಿ 140 139/2 2-18 1-98 300 ಅಡಿಕೆ 
ಉಮೇಶ ಬಿನ್‌ ವೆಂಕಟೇಗೌಡ, ಉಳಿಕೆ ಮರಗಳು 
ಉಮೇಶ ಬಿನ್‌ ವೆಂಕಟೇಗೌಡ, ಜಾಗ 4 ತೆಂಗು, 
ರಾಧ ಕೋಂ ಸುಬ್ರಮಣ್ಯ, 25 ಗೇರುಮರ, 
ನಿಧಿ ಬಿನ್‌ ಸುಬ್ರಮಣ್ಯ, ನಿಖಿಲ 300 ಅಡಿಕೆ 
ಬಿನ್‌ ಸುಬ್ರಮಣ್ಯ, ವಸಂತ ಮರ 
ಬಿನ್‌ ವೆಂಕಟೇಗೌಡ 30 ಗೇರು ಗಿಡ 
20 ಸಿಲ್ದಾರ 
ಮರಗಳು 
ಬೆಳೆದ 
300 ಅಡಿಕೆ 
ಮರಗಳು 
ತೆಂಗು ಗಿಡ 3 










































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ೧೨೫೫ 
ಕ್ರ ಖಾತೆದಾರರ ಹೆಸರು ಯಣಭಾರ ಸ.ನಂ (ಅನುಭವದಾ| ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ 
ಸಂ. ಹಕ್ಕುಗಳು ರರ ಹೆಸರು ವಿವರ ಇತ್ಯಾದಿ 
ಸ.ನಂ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ|ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈೈ 
1 2 3 4 5 6 7 8 9 10 11 12 13 | 14 15 
15 ಹೆಚ್‌.ಎಂ. ಶಂಕರಪ್ಪಗೌಡ ಬಿನ್‌ | ಎ೦ ಆರ್‌ 38/87- 153 ಸ್ವಂತ ಭಾಗಾಯ್ತು 153 ರಲ್ಲಿ 153 ರಲ್ಲಿ ಹಳ್ಳ 153 ರಲ್ಲಿ 0-17 10-87 ತೆಂಗಿನಮರ 7, 
ಮಂಜಪ್ಪಗೌಡ 88 ಎಂ ಆರ್‌ ಉಳಿಕೆ ಉಳಿಕೆ ಜಾಗ ಉಳಿಕೆ ಹಲಸಿನಮರ 
17/94-95 ಜಾಗ ಜಾಗ 6, ಅಡಿಕೆ 
ಎಸ್‌ ಬಿಎಂ ಮರ 415 
ಬ್ಲಾಂಕ್‌ 25000/- 
16 ಹೆಚ್‌.ಎಂ. ಕೃಷ್ಣಮೂರ್ತಿ ಪಿಸಿಎಡಿಬಿಗೆ 173/2 ಸ್ವಂತ ಖುಷ್ಕಿ 189 ತುಂಗಾ ನದಿ 190 173/3 0-37 0-99 510 ಅಡಿಕೆ 
ಗೌಡ ಬಿನ್‌ ಮಂಜಪ್ಪಗೌಡ 25000/-, ಮರಗಳು, 
20,000/- ಗೆ ಸಾಗುವಾನಿ 
ಆಧಾರ 16, ಬಿಲ್ದಾರ 5 
17 | ಹೆಚ್‌.ಎಂ. ಷಣ್ಮುಖಪ್ಪ ಪಿಸಿಎಡಿಬಿಗೆ 173/3 ಸ್ವಂತ ತರಿ 173/ ಗ್ರಾಮಠಾಣಾ | ರಿ.ಸ.ನಂ.173/ 173/5 1-09 7-26 638 ಅಡಿಕೆ 
ಗೌಡ ಬಿನ್‌ ಮಂಜಪ್ಪಗೌಡ 34500/-, ರಲ್ಲಿ ಹಿಂದೆ ಮರಗಳು 
29,600/- ಗೆ ಮುಳುಗಡೆಯಾ 
ಆಧಾರ ಗಿರುವ ಪ್ರದೇಶ 
ವ ಎಸ್‌ ಎಸ್‌ 
ಎನ್‌ 2000/-, 
75000/- 
18 ಹೆಚ್‌.ಎಂ. ಕೃಷ್ಣಮೂರ್ತಿ ಪಿಸಿಎಡಿಬಿ ಗೆ 173/4 ಸ್ವಂತ ತರಿ 178,177 173/3 173/1 173/6 1-11 7-56 
ಗೌಡ ಬಿನ್‌ ಮಂಜಪ್ಪಗೌಡ 29000/- ಆಧಾರ. 173/5 
19 ಎಂ.ಆರ್‌. ಕೃಷ್ಣಮೂರ್ತಿ ಎಸ್‌ ಬಿ ಎಂಗೆ 188 ಸ್ವಂತ ತರಿ 180 189 188 ರಲ್ಲಿ 173, 178 2-35 16-13 
ಬಿನ್‌ ರಂಗಪ್ಪಗೌಡ ಆಧಾರ (1880) ಹಿಂದೆ 
ಮುಳುಗಡೆ 
ಪ್ರದೇಶ 























































































































೧೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೮, ೨೦೧೦ ಭಾಗ-೬ 
ಕ್ರ ಖಾತೆದಾರರ ಹೆಸರು ಯಣಭಾರ ಸ.ನಂ (ಅನುಭವದಾ| ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ,ಮರ,ಬಾವಿ 
ಸಂ. ಹಕ್ಕುಗಳು ರರ ಹೆಸರು ವಿವರ ಅತ್ಯಾದಿ 
ಸ.ನಂ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ|ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪ್ಪೆ 
1 2 3 4 5 6 7 8 9 10 11 12 13 | 14 15 
20 | ಎಂ.ಆರ್‌. ಸುಂದರೇಶ ಬಿನ್‌ ಎ೦ ಆರ್‌ 11/97- 189 ಸ್ವಂತ ತರಿ 188 173 190 173 1-03 5-54 1263 ಅಡಿಕೆ 
ರಂಗಪ್ಪ ಗೌಡ 98 ವಿ ಎಸ್‌ ಎಸ್‌ ಮರಗಳು 
ಎನ್‌ ,ಎಸ್‌ ಬಿ 
ಎಂ ನರಸಿಂಹ 
ಆಧಾರ 50000/- 
ವಿಎಸ್‌ ಎಸ್‌ ಎನ್‌ 
ಮುತ್ತಿನಕೊಪ್ಪ 
95,000/- 
21 ಅಬ್ದುಲ್‌ ಖಲೀಲ್‌ ಬಿನ್‌ 191/1 ಸ್ವಂತ ತರಿ 191/2 ತುಂಗಾ ನದಿ 192 ಮತ್ತು 190 1-00 5-14 
ಮಹಮ್ಮದ್‌ ಹಯಾತ್‌ 193 
ಮಹಮ್ಮದ್‌ ಷರೀಫ್‌ ಬಿನ್‌ 
ಮಹಮ್ಮದ್‌ ಹಯಾತ್‌ 
22 | ಬಿ.ಎಸ್‌. ನಾರಾಯಣಮೂರ್ತಿ | ಎಂ.ಆರ್‌ 12/95- 201/2 ಸ್ವಂತ ತರಿ 202 200/2 201/ 201/3 1-04 6-17 
ಬಿನ್‌ ಬಿ.ಜಿ. ಶೀನಪ್ಪ 96 ಎಸ್‌ ಬಿ ಎ೦ 
ಗೆ 
ಒಟ್ಟು 48-35 
ವಿಸ್ತೀರ್ಣ 
ಒಟ್ಟು ನಲವತ್ತೆಂಟು ಎಕರೆ ಮುವತ್ತೈದು ಗುಂಟೆ ಮಾತ್ರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಂ. ಶಿರೋಳ, ಐ.ಎ.ಎಸ್‌. 
ಪಿ.ಆರ್‌.421 ಆಯುಕ್ತರು, 


ಪುನರ್ವಸತಿ ಹಾಗೂ ಭೂ ಸ್ವಾಧೀನ ಕೃಮೇ.ಯೋ. 
ಮತ್ತು ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. 





